ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಉತ್ತರಿಸುವ ಸಚಿವರು 


4 772 
: ಶ್ರೀ ಕೆ.ಟಿ.ಶ್ರೀಕಂಶೇಗೌಡ 


: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸುವ ದಿನಾಂಕ : 05.03.2021 
3 
ಪಶ್ನೆ ಉತ್ತರಗಳು 
ಷಾ 
ಅ) ರಾಜ್ಯದಲ್ಲಿ ಮ ನ ರಾಜ್ಯದಲ್ಲಿ ಒಟ್ಟು 551 ಸರ್ಕಾರಿ ಬಸ್‌ ನಿಲ್ಲಾಣಗಳಿದ್ದು, ಸಂಸ್ಥೆವಾರು 
ಬಸ್‌ ನಿಲ್ಪಾಣಗಳು ಇವೆ ಮ್ಹಣ್ಯತಿ ಈ ಕೆಳಕಂಡಂತಿದೆ: 
(ವಿವರ ನೀಡುವುದು) 
ಕ.ರಾ.ರ.ಸಾ.ನಿಗಮ: 
1 | ಜಿಲ್ಲಾ ಕೇಂದ್ರ ಬಸ್‌ ನಿಲ್ದಾಣಗಳು [) 
7 | ತಾಲ್ಲೂಕ ಕೇಂದ್ರ ಬಸ್‌ ನಿಪ್ನಾಣ 88 
3 ಹೋಬಳಿ ಕೇಂದ್ರ ಬಸ್‌ನಿಲ್ದಾಣ 78 
ಒಟ್ಟ]765 
ಬೆಂ.ಮ.ಸಾ.ಸಂಸ್ಥೆ: 
1 ಟಿಟಿಎಂಸಿ 10 
2 [ದೊಡ್ಡ ಪ್ರಮಾಣದ ಬಸ್‌ 'ನ್ನಾಣಗಳ [57 
3""[ ಮಧ್ಯಮ ಸಣ್ನ ಬಸ್‌ ನನ್ನಾಣಗಘ 44 
ಬಟ್ಟ್‌38 
ವಾ.ಕ.ರ.ಸಾ.ಸಂಸ್ಥೆ; 
1 [ಜಿಕ್ಷಾ ಕೇಂದ್ರ ಬಸ್‌ ನಿಲ್ದಾಣಗಘ 14 
2 "| ತಾಲ್ಲೂಪಿಕ್‌ಂದ್ರ ಬಸ್‌ ನಿಲ್ದಾಣ 57 
3 |ಪಟ್ಟಣ ಬಸ್‌ ನಿಲ್ದಾಣ 07 
4 | ಹೋಬಳ್‌ಕೇಂದ್ರ ಬಸ್‌ ನಪ್ನಾಣ 35 
5 | ಗಾಮೀಣ ಬಸ್‌ ನಿಲ್ದಾಣ 55 
ಒಣ್ಞTI77 
ಈ.ಕ.ರ.ಸಾ.ಸಂಸ್ಥೆ; 
1 1ಜಿಲ್ಲಾ ಕೇಂದ್ರ ಬಸ್‌ ನಿಲ್ದಾಣಗಳು 07 
2 | ತಾಲ್ಲೂಕಿ ಔಂದ್ರ ಬಸ್‌ ನಿಲ್ದಾಣ 30 
3 1ನೆಗರ ಬಸ್‌ ನಿಲ್ದಾಣ 09 
4 | ಹೋಬಳಿ ಕೇಂದ್ರ ಬಸ್‌ ನಿಲ್ದಾಣ 82 
5 | ಗ್ರಾಮಾಂತರ ಬಸ್‌ ನಿಲ್ದಾಣ 26 
ಒಟ್ಟು | 154 
ಅ) |ಈ ಬಸ್‌ ನಿಲ್ದಾಣಗಳಲ್ಲಿ | ಕ.ರಾ.ರ.ಸಾ.ನಿಗಮ: 
ಮಹಿಳೆಯರ ವಿಶ್ರಾಂತಿ 165 ಬಸ್‌ ನಿಲ್ದಾಣಗಳ ಪೈಕಿ 99 ಬಸ್‌ ನಿಲ್ದಾಣಗಳಲ್ಲಿ ಮಹಿಳೆಯರ 
ಗೃಹಗಳನ್ನು ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಲಾಗಿದೆ. 
ನಿರ್ಮಿಸಲಾಗಿದೆಯೇ; 


ಬೆಂ.ಮ.ಸಾ.ಸಂಸ್ಥೆ: 


ನಿರ್ಮಿಸಲಾಗಿದೆ. 


08 ಟಿಟಿಎಂಸಿ, 01 ದೊಡ್ಡ ಪ್ರಮಾಣದ ಬಸ್‌ 
ಮಧ್ಯಮ/ ಸಣ್ಣ ಪ್ರಮಾಣದ ಬಸ್‌ ನಿಲ್ದಾಣಗಳಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕ ವಿಶ್ರಾಂತಿ 
ಗೃಹಗಳನ್ನು ಕೇಂದ್ರ ಸರ್ಕಾರದ ನಿರ್ಭಯ ಯೋಜನೆಯ ಅನುದಾನದಡಿಯಲ್ಲಿ 


ನಿಲ್ದಾಣ ಮತ್ತು 05 


೨ಥ್ರಿಟ 


ವಾ.ಕ.ರೆ.ಸಾ.ಸೆಂಸ್ಥೆ 
177 ಬಸ್‌ ನಿಲ್ದಾಣಗಳ ಖೈಕಿ ಒಟ್ಟು 159 ಬಸ್‌ ನಿಲ್ದಾಣಗಳಲ್ಲಿ ಮಹಿಳಾ 
ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಲಾಗಿದೆ. 


ಈ.ಕ.ರ.ಸಾ.ಸಂಸ್ಥೆ: 
154 ಬಸ್‌ ನಿಲ್ದಾಣಗಳ ವೈಕಿ, ಪ್ರಮುಖ 123 ಬಸ್‌ ನಿಲ್ದಾಣಗಳಲ್ಲಿ ಮಹಿಳಾ 
ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಲಾಗಿದೆ. 


ಇ) | ಇಲ್ಲವಾದಲ್ಲಿ, 
ಸರ್ಕಾರ 


ಒದಗಿಸುವುದು) 


ನಿರ್ಮಿಸಲು 
ಕೈಗೊಂಡ 
ಕ್ರಮಗಳೇನು; (ವಿವರ 


ಬಸ್‌ ನಿಲ್ದಾಣಗಳಲ್ಲಿ ಮಹಿಳೆಯರ ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಲು - 


ಕ.ರಾ.ರ.ಸಾ.ನಿಗಮ: 

66 ಬಸ್‌ ನಿಲ್ದಾಣಗಳಲ್ಲಿ ಮಹಿಳೆಯರ ವಿಶ್ರಾಂತಿ ಗೃಹಗಳ ಕೊರತೆಯಿದ್ದು, 
ಪ್ರಸ್ತುತ ಕೋವಿಡ್‌-19 ಸಾಂಕ್ರಾಮಿಕ ರೋಗದ ಪಿಡುಗಿನಿಂದಾಗಿ ನಿಗಮವು ತೀವ್ರ 
ಆರ್ಥಿಕ ಸಂಕಷ್ಟದಲ್ಲಿರುವುದರಿಂದ, ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು 
ಕಷ್ಟಕರವಾಗಿದ್ದು, ಹಂತಹಂತವಾಗಿ ನಿಗಮದ ಆರ್ಥಿಕ ಪರಿಸ್ಥಿತಿಯನ್ನು ಆಧರಿಸಿ 
ನಿರ್ಮಿಸಲು ಕ್ರಮ ಜರುಗಿಸಲಾಗುವುದು. 


ಬೆಂ.ಮ.ಸಾ.ಸಂಸ್ಥೆ: 

ಒಟ್ಟು 16 ಬಸ್‌ ನಿಲ್ದಾಣಗಳಲ್ಲಿ ಮಹಿಳಾ ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಲು 
ಯೋಜಿಸಲಾಗಿದೆ. ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಹಾಗೂ ಬಸ್‌ 
ನಿಲ್ದಾಣಗಳಲ್ಲಿ ಅವಶ್ಯಕತೆಯ ಮೇರೆಗೆ ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಲು ಕ್ರಮ 
ಕೈಗೊಳ್ಳಲಾಗುವುದು. 


[3 


08 ಬಸ್‌ ನಿಲ್ದಾಣಗಳು ಚಿಕ್ಕ ಬಸ್‌ ನಿಲ್ದಾಣಗಳಿದ್ದು, ಗಾಮೀಣ 
ಪ್ರದೇಶಗಳಲ್ಲಿರುವುದರಿಂದ ಹಾಗೂ ಉಳಿದ 10 ರಸ್ತೆ ಬದಿ ಬಸ್‌ 
ಶೆಲ್ಪರ್‌ಗಳಾಗಿರುವುದರಿಂದ, ಮಹಿಳಾ ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಿರುವುದಿಲ್ಲ 


ಈ.ಕ.ರ.ಸಾ.ಸಂಸ್ಥೆ: 
ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಯನ್ನು ಆಧರಿಸಿ, 31 ಬಸ್‌ ನಿಲ್ದಾಣಗಳಲ್ಲಿ 
ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು. 


ಈ) [ಈ ಬಸ್‌ 
ಶೌಚಾಲಯಗಳ 
ನಿರ್ವಹಣೆಗೆ 
ಕೈಗೊಂಡ 

(ವಿವರ ನೀಡುವುದು) 


ನಿಲ್ದಾಣಗಳಲ್ಲಿ 
ಸಮರ್ಪಕ 
ಸರ್ಕಾರ 
ಕ್ರಮಗಳೇನು? 


ಸಾರಿಗೆ ಸಂಸ್ಕಗಳ ವ್ಯಾಪ್ತಿಯಲ್ಲಿನ" ಎಲ್ಲಾ ಬಸ್‌ ನಿಲ್ದಾಣಗಳಲ್ಲಿನ 
ಮೂತ್ರಾಲಯ ಮತ್ತು ಶೌಚಾಲಯಗಳ ಸ್ವಚ್ಛತೆಯ ಸಮರ್ಪಕ ನಿರ್ವಹಣೆಯ 
ಕಾರ್ಯಕ್ಕಾಗಿ: ವಿಭಾಗಗಳ ಮಟ್ಟದಲ್ಲಿ ನೊಂದಾಯಿತ ಸ್ವಚ್ಛತಾ ಗುತ್ತಿಗೆದಾರರನ್ನು 
ಕೆಟಿ.ಟಿ.ಪಿ ಕಾಯ್ದೆಯನ್ವಯ ಟೆಂಡರ್‌ ಮೂಲಕ ನೇಮಕ ಮಾಡಲಾಗುತ್ತಿದೆ. 
ಅಧಿಕಾರಿಗಳು ನಿಯಮಿತವಾಗಿ ಬಸ್‌ ನಿಲ್ದಾಣಗಳಿಗೆ ಭೇಟಿ ನೀಡಿ ಸ್ವಚ್ಛತೆಯ 
ಮೇಲುಸ್ತುವಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸ್ಪಚ್ಛತೆ ಹಾಗೂ ಇತರೆ ಸಮಸ್ಯೆಗಳ 
ಸಂಬಂಧ ದೂರುಗಳ ಬಗ್ಗೆ ತಮವಹಿಸುತ್ತಿದ್ದು, ನ್ಯೂನತೆಗಳಿಗೆ ಗುತ್ತಿಗೆದಾರರಿಗೆ 
ಕರಾರು ನಿಯಮಾವಳಿಗಳನ್ನಯ ಕ್ರಮ ವಹಿಸಲಾಗುತ್ತಿದೆ. 

ಖಾಸಗಿ ಗುತ್ತಿಗೆದಾರರು ಇಲ್ಲದ ಬಸ್‌ 
ವ್ಯವಸ್ಥೆಯಡಿಯಲ್ಲಿ ಸ್ವಚ್ಛತೆಯನ್ನು ನಿರ್ವಹಿಸಲಾಗುತ್ತಿದೆ. 


ನಿಲ್ದಾಣಗಳಲ್ಲಿ ಸ್ಥಳೀಯ 


ಸಂಖ್ಯೆ: ಟಿಡಿ 53 ಟಿಸಿಕ್ಕೂ 2021 


Ay 
~~ 
(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


